1. 


2. 


3. 


4. 


ಕ್ರ.ಸಂ 


ಕರ್ನಾಟಕ ವಿಧಾನ 


ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 45) 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


ಶ್ರೀ 


ವಿಜಿಯ ಸಿಂಗ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


10.12.2020 


ಮಾನ್ಯ ಮುಖ್ಯಮಂತ್ರಿಯವರು 


ಪ್ರಶ್ನೆ 


ಉತರ 


kd 


ಅ. 


20178 ಹಾಗೂ 2018-19ನೇ ಸಾಲಿನ ಬೀದರ್‌ 
ಜಿಲ್ಲಾ ಮುದ್ರಾಂಕ ಸಂಗ್ರಹವಾದ ಅಧಿಬಾರ 


ಶುಲ್ಕದ ಮೊತ್ತವನ್ನು ನಿಧಿ-3ರಲ್ಲಿ ' ಜಮಾ 


ಮಾಡಿರುವುದು ನಿಜವೇ; 


ಹೌದು 


ಹಾಗಿದ್ದಲ್ಲಿ ಬೀದರ್‌ ಜಿಲ್ಲೆಯ 5 ತಾಲ್ಲೂಕು 
ಪಂಚಾಯತಿ ವ್ಯಾಪ್ತಿಯಲ್ಲಿ” ಕೈಗೊಳ್ಳಲಾಗಿರುವ" 


-ವಿಪಿಥ- "ಕಾಮಗಾರಿಗಳ `ಬಿಲ್ಲುಗಳ- ಪಾವತಿ” 


ಮಾಡುವ ಸಂಬಂಧ ಸಂಗ್ರ ಹಿಸಲಾದ ಅಧಿಬಾರ 
ಮೊತ್ತವಾದ ಸುಮಾರು 3.48 ಕೋಟಿ 
ರೂ.ಗಳನ್ನು ಖಜಾನೆ-2 ರಿಂದ ತಾಲ್ಲೂಕು 
ಪಂಚಾಯತಿ ನಿಧಿ-ಕ್ಕೆ ಜಮಾ ಮಾಡುವಂತೆ 
ಬೀದರ್‌ ಜಿಲ್ಲಾ ಪಂಚಾಯತಿಯಿಂದ ಆರ್ಥಿಕ 
ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿರುವ ಬಗ್ಗೆ 
ಕೈಗೊಂಡಿರುವ ಕ್ರಮಗಳೇನು; "ಹಾಗೂ ಯಾವ 
ಕಾಲಮಿತಿಯಲ್ಲಿ ಕ್ರಮ ಕೈಗೊಳ್ಳಲು 
ಉದ್ದೇಶಿಸಿದೆ?” (ವಿವರಗಳೊಂದಿಗೆ ಮಾಹಿತಿ 
ನೀಡುವುದು) - ' 


ಸರ್ಕಾರದ ಆದೇಶ ಸಂಖ್ಯೆ: ಆಇ 405 
ವೆಚ್ಚ 6/2019 ದಿನಾಂಕ; ರ 
-ಮೂಲಕ -2014=15ರಿಂದ' "2017-18" 
ರವರೆಗೆಜಿಲ್ಲಾ/ತಾಲ್ಲೂಕು ಪಂಚಾಯತಿ 
ಗಳ ವಿಧಿಃ ಮತ್ತು (ಮುದ್ರಾಂಕ ಶುಲ್ಕ 
ಒಳಗೊಂಡಿರುವುನಿಧಿ- ರೆ ವೆಚ್ಚ 
ವಾಗದ' ಅನುದಾನವನ್ನು ಮರು 
ಮಾಲ್ಯಿ €ಕರಿಸಲು " ದಿನಾಂಕ; 
29.2. 2020ರೊಳಗೆ ಪ್ರಸ್ತಾವನೆ 
ಸಲ್ಲಿಸುವಂತೆ ತಿಳಿಸಲಾಗಿತ್ತು. 
ತದನಂತರ ದಿನಾಂಕ:10.9.2020ರ 
ಪತ್ರದಲ್ಲಿ ಇನ್ನೊಮ್ಮೆ ಕಾಲಾವಕಾಶ 
ವನ್ನು ನೀಡಿ ಪ್ರಸ್ತಾವನೆಯನ್ನು 
ದಿನಾಂಕ: 31.10.2020 ರೊಳಗೆ 
ಸಲ್ಲಿಸಲು ತಿಳಿಸಲಾಗಿದ್ದಾಗ್ಯೂ ಬೀದರ್‌ 
ಜಿಲ್ಲಾ ಪಂಚಾಯತಿಯ ಪ್ರಸ್ತಾವನೆಯು 
ದಿನಾಂಕೆ:೦1.12.2020ರಂದು ಆರ್ಥಿಕ 
ಇಲಾಖೆಯಲ್ಲಿ ಸ್ವೀಕೃತಗೊಂಡಿದ್ದು, 
ಪರಿಶೀಲನೆಯಲ್ಲಿದೆ. 


ಸಂಖ್ಯೆ: 


ಆಇ 156 ವೆಚ್ಚ-6/2020 


ಬವ 


(ಬಿ.ಎಸ್‌. ಯಡಿಯೂರಪ್ಪ) 
ಮುಖ್ಯಮಂತ್ರಿ. : 


